ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 298 


ಸದಸ್ಯರ ಹೆಸರು :  ಶ್ರೀಆರ್‌.ಬಿ.ತಿಮ್ಮಾಪುರ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 17.02.2022 
ಉತ್ತರಿಸಬೇಕಾದ ಸಚಿವರು : ಮುಖ್ಯಮಂತ್ರಿಯವರು 
ಕ್ರ.ಸಂ ಯ ಪ್ರಶ್ನೆ ಉತ್ತರ 
(ಅ) | ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಲವಾರು ಹೌದು 


ವರ್ಷಗಳಿಂದಲೂ, ಅಕ್ರಮ ನಿವೇಶನ ಹಂಚಿಕೆ, ಅಕ್ರಮ 
ಬದಲಿ ನಿವೇಶನ, ಅಕ್ರಮ - ಡೀನೋಟಿಫೈ ಮುಂತಾದ [ 
ಹಗರಣಗಳು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳು | . | 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ, ¥ 


(ಆ) | ಹೌದಾದಲ್ಲಿ ಇಂತಹ ಅಕ್ರಮಗಳು ಎಂದಿನಿಂದ | ಕಳೆದ . 05 ವರ್ಷಗಳಲ್ಲಿ ಅಕ್ರಮ ಕೃತ್ಯಗಳಲ್ಲಿ 
ನಡೆಯುತ್ತಿದೆ; (ಶಾಮೀಲಾದ ಅಧಿಕಾರಿಗಳ | ಶಾಮೀಲಾಗಿದ್ದ ಅಧಿಕಾರಿಗಳು / ಸಿಬ್ಬಂದಿಗಳ ವಿರುದ್ಧ 
ಪದನಾಮದೊಂದಿಗೆ ವಿವರ ನೀಡುವುದು) ದಾಖಲಾಗಿದ್ದ ಕ್ರಿಮಿನಲ್‌ ಪ್ರಕರಣಗಳಲ್ಲಿ 

ದೋಷಾರೋಪಣ . ಪಟ್ಟಿಯನ್ನು ಸಲ್ಲಿಸಿರುವ 
ವಿವರಗಳನ್ನು ಪದನಾಮ ಗಳೊಂದಿಗೆ ಮಾಹಿತಿಯನ್ನು 
ಅನುಬಂಧದಲ್ಲಿ ನೀಡಲಾಗಿದೆ. 


ಇದುವರೆಗೂ. ಎಷ್ಟು ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ | ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ವಿಶೇಷ 
(2) ಕಾನೂನು ಕ್ರಮ ಕೈಗೊಂಡು ಶಿಕ್ಷೆಗೆ ಒಳಪಡಿಸಲಾಗಿದೆ | ಕಾರ್ಯನಿರತಪಡೆ ಮತ್ತು ಜಾಗೃತದಳವು 
ಹಾಗೂ ಶಿಕ್ಷೆಗೆ ಒಳಗಾದವರ ವಿವರ ಒದಗಿಸುವುದು? ಪ್ರಾಧಿಕಾರದಲ್ಲಿ ನಡೆದಿರುವ ಅಕ್ರಮ ಕೃತ್ಯಗಳ ಬಗ್ಗೆ 
ವಿಚಾರಣೆ ಕೈಗೊಂಡು ಕಳೆದ ೦5 ವರ್ಷಗಳಲ್ಲಿ 
ಅಕ್ರಮ ಕೃತ್ಯಗಳಲ್ಲಿ' ಭಾಗಿಯಾಗಿರುವ ಅಧಿಕಾರಿ 
(ನೌಕರರುಗಳ ವಿರುದ್ಧ ಒಟ್ಟು 26 ಕ್ರಿಮಿಸಲ್‌ 
ಪ್ರಕರಣಗಳನ್ನು ಸ್ಥಳೀಯ ಪೊಲೀಸ್‌ ಠಾಣೆಗಳಲ್ಲಿ 
ದಾಖಲಿಸ ಲಾಗಿದ್ದು, ಈ ಪೈಕಿ ೦2 ಪ್ರಕರಣಗಳಲ್ಲಿ 
ಒಟ್ಟು 0೦6 ಅಧಿಕಾರಿ/ಸಿಬ್ಬಂದಿಗಳ . ವಿರುದ್ಧ 
ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ 
ದೋಷಾರೋಪಣ ಪತ್ರವನ್ನು ಸಲ್ಲಿಸಿದ್ದು, ಮಾನ್ಯ 
ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುತ್ತದೆ. ಉಳಿದ 
ಪ್ರಕರಣಗಳು ತನಿಖೆಯ ಹಂತದಲ್ಲಿರುತ್ತದೆ. 


ಸಂಖ್ಥೆ:ನಅಇ 47 ಬೆಂಭೂಸ್ಥಾ 2022 -: pi 
ಸಂಖ್ಯೆ 47 ಬೆಂಭೂಸ್ವಾ HUA 
ರಾ 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


—ಓಸುಬಂಥ 


| _ ತಳೆದ ವರ್ಷಗಳಲ್ಲಿ ಅಕ್ರಮ ತೃತ್ಯಗಳನಿ ಸಾಮೀಲಾಗದ ಹಂಗರ ಪವನ 
ಪ್ರಾಧಿಕಾರದ ಅಧಿಕಾರಿ/ಸಿಬ್ಬಂದಿಗಳ ವಿರುದ್ದ ಮಾನ್ಯ ನ್ಯಾಯಾಲಯಳೆ, ದೋಪಾರೋಪಣ 
} ಪಟ್ಟಿಯನ್ನು ಸಲ್ಲಿಸಿರುವ ವಿವರ 


ಕ್ರ. ಪೊಲೀಸ್‌ ಠಾಣೆ [ಮೊ.ಸಂ ನಂ ಆರೋಪಿತ ಪ್ರಾಧಿಕಾರದ ಅವಿಾನಿಗ ಘು 
ಸಂ ; f ಸಿಬ್ಬಂದಿಗಳ ವಿವರ 


01|ಶೇಪಾದ್ರಿಪುರಂ 30/2017 (30ವ 68 871 425 341) ರವಿಕುಮಾರ್‌.ಎಂ, ಎಸ್‌ಡಿ.ಎ 

'ಐಪಿಸಿ 2) ತಿಷ್ಪೇಸ್ವಾಮಿ.ಎಸ್‌,ಎಸ್‌.ಡಿ.ಎ 

(ಮಾನ್ಯ 32ನೇ ಎಸಿಎ೦ಎಂ ನ್ಯಾಯಾಲಯದ ಸಿಸಿ ನೆಲ: 
| 18565/2018 ರೀತ್ಯಾ ವಿಚಾರಣೆಯಲ್ಲಿರುತದೆ) 


-|02 ಶೇಪಾದ್ರಿಪುರಲ 189/2020 406,409267 47042047 ಶಿವೇಗೌಡ, ಉಪ ಕಾರ್ಯದಶಿ3 
1,412,473,474,475, 4762)ಕಮಲಮ್ಮ, ಮೇಲ್ವಿಚಾರಕರು 

ಐ.ಪಿ.ಸಿ 3)ಸ೦ಂಪತ್‌, ವಿಷಯ ನಿರ್ವಾಹಕರು 
[ಪವಿತ್ರಾ ವಿಪಯ ನಿರ್ವಾಹಕರು 


(ಮಾನ್ಯ 4ನೇ ಎಸಿಎಂಎಂ ನ್ಯಾಯಾಲಯದ ಸಿಸಿ ಸಂ 
5017/2021 ರೀತ್ಯಾ ವಿಚಾರಣೆಯವ್ಲಿರುತ್ತದೆ) 


ಘು ಅಭಿಭ್ಯದ್ಧಿ ಹ್ರಾಮಿಡಾದ 
ಫಸಿೀಧಲಿಸಿ ಡೇ ಸಮ ಸಿ 


